ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


665 

ಶ್ರೀ ಕೆ. ಸಿ ಕೊಂಡಯ್ಯ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
17.09.2021 

ಕೃಷಿ ಸಚಿವರು 


ಚ್ಚ ಭರಿಸಲು ಕ್ರಮ 


ಕೈಗೊಳ್ಳಲಾಗುವುದು, 


ಕ್ರ. ಪ್ರಶ್ನೆ ' ಉತ್ತರ 
ಸಂ ~ | 
ಅ. |ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜ ಸಿರಿಧಾನ್ಯ ಬೆಳೆಗಾರರಿಗೆ ಉತ್ತೇಜನ ನೀಡಲು ಸರ್ಕಾರ ತಂದಿರುವ 
ನೀಡಲು ಸರ್ಕಾರ ತಂದಿರುವ "ರೈತ ಸಿರಿ | "ರೈತ' ಸಿರಿ ಯೋಜನೆಯಡಿ ಸಿರಿಧಾನ್ಯಗಳಾದ ನವಣೆ, ಹಾರಕ ಸಾಮೆ! 
ಯೋಜನೆ' ಯಾವ ಹಂತದಲ್ಲಿದೆ. ಕೊರಲೆ, ಬರಗು ಮತ್ತು ಊದಲು ಬೆಳೆಗಳನ್ನು (ರಾಗಿ, ಜೋಳ 
ಮತ್ತು ಸಜ್ಜೆ ಹೊರತುಪಡಿಸಿ) ಬೆಳೆಯುವ ಸಿರಿಧಾನ್ಯ ಬೆಳೆಗಾರರಿಗೆ 
ಬೆಳೆ ಸಃ ಕ್ಷೆ, ಅಧಾರದ ಮೇರೆಗೆ ಗರಿಷ್ಠ ಎರಡು ಹೆಕ್ಟೇರ್‌ 
ಗೊಳಪಟ್ಟು ಪ್ರತೀ ಹೆಕ್ಟೇರ್‌ ಗೆ ರೂ.10000 ಗಳಂತೆ 
, ಪ್ರೋತ್ಸಾಹಧನ ನೀಡಲು ಕ್ರಮಕೈಗೊಳ್ಳಲಾಗುಪ್ತಿದ್ದು ಬೆಳೆ 
ಸಮಿಕ್ಷೆ ವರದಿಯ ನಿರೀಕ್ಷಣೆಯಲ್ಲಿರುತ್ತದೆ. | 
ಆ ಈ ಯೋಜನೆಗೆ ರಾಜ್ಯದ ಯಾವ ರೈತ ಸಿರಿ ಯೋಜನೆಯನ್ನು ಶಿವಮೊಗ್ಗ, ಕೊಡಗು, ಉತ್ತರ 
ಜಿಲ್ಲೆಗಳನ್ನು ಗುರುತಿಸಲಾಗಿದೆ: | ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹ ಹೊರತುಪಡಿ 
ಮೀಸಲಿಟ್ಟಿರು ಅನುದಾನದಲ್ಲಿ | ಉಳಿದ ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. | 
ಈವರೆಗೆ ಎಷ್ಟು ಹಣ ಖರ್ಚಾಗಿದೆ 2. ಯೋಜನೆಯಡಿ ಪ್ರೋತ್ಸಾಹಧನವನ್ನು 2021-22 ನೇ ಸಾಲಿನ 
ಬೆಳೆ ಸಮೀಕ್ಷೆ ಆಧಾರದ ಮೇರೆಗೆ ಸಿರಿಧಾನ್ಯ ಬೆಳೆಗಾರರಿಗೆ 
ಪಾವತಿಸಬೇಕಾಗಿರುವುದರಿಂದ ಪ್ರಸಕ್ತ ಸಾಲಿನ ಬೆಳೆ ಸಮೀಕ್ಷೆ ವರದಿಯ 
_ ನಿರೀಕ್ಷಣೆಯಲ್ಲಿದ್ದು ರಾಜ್ಯವಲಯದದಡಿ ಮೀಸಲಿಟ್ಟಿರುವ 
೧.12.75 ಕೋಟಿ ಅನುದಾನವನ್ನು ವರದಿ ಪಡೆದ ಕೂಡಲೆ: 


ಸಂಖ್ಯೆ: AGRI-AML/17712021. 


